ಕರ್ನಾಟಿಕ ವಿಧಾನ ಪರಿಷತ್ತು 


' [ಚುಕ್ಕೆಗುರುತಿಲ್ಲದ ಪ್ರಶ್ನೆ ಸಂಖ್ಯೆ [153 


2 |ಸದಸ್ಯರಹೆಸರು 


ಶ್ರೀ ಕೆ.ಟಿ.ಶ್ರೀಕಂಠೇಗೌಡ( ಪದವೀಧರರ ಕ್ಲೇತು 


ಮಹಾರಾಜರು ಗ್ರಾಮ ಮತ್ತು 
ಭೂಮಿಗಳನ್ನು ಯಾವ ರೀತಿ 
ಯಲ್ಲಿ ದಾನವಾಗಿ ಯಾರ್ಯಾ 
ರಿಗೆ ನೀಡಿದ್ದರು; ಅವುಗಳನ್ನು 
ಸರ್ವೆ ಕಾಲದಲ್ಲಿ ಯಾವ ರೀತಿ 
ಉಲ್ಲೇಖಿಸಲಾಗಿದೆ (ವಿವರ 
ದೊಂದಿಗೆ ಮಾಹಿತಿ ನೀಡುವುದು) 


3 | ಉತ್ತರಿಸಬೇಕಾದ ದಿನಾಂಕ 16.02.2022 
+“ [ಉತ್ತರಿಸುವ ಸಚಿವರು | ಕಂದಾಯ ಸಚಿವರು 
ನ 
ಕ ಪ್ರಶ್ನೆ ಉತ್ತರ 
ಅ) | ರಾಜ್ಯದಲ್ಲಿನ ಎಲ್ಲಾ ಭೂಮಿ | ರಾಜ್ಯದಲ್ಲಿನ ಎಲ್ಲಾ ಭೂಮಿಯ ಅಳತೆಯನ್ನು ಆಯಾಯ 
ಯನ್ನು ಯಾವಾಗ ಪೂರ್ತಿಯಾಗಿ | ಪ್ರಾಂತ್ಯಗಳ ಭೌಗೋಳಿಕ ಸ್ಥಿತಿಗನುಗುಣವಾಗಿ ವಿವಿಧ 
ಸರ್ವೆ ಮಾಡಲಾಯಿತು; ಆಗಿನ | ಕಾಲಘಟ್ಟದಲ್ಲಿ ಈ ಕೆಳಕಂಡಂತೆ ಪ್ರಾಂತ್ಯವಾರು ಮೂಲ 
ಮೈಸೂರು ಸಂಸ್ಥಾನದ ಬ್ರಿಟಿಷ್‌ | ಸರ್ವೆ ಮತ್ತು ರೀಸರ್ವೆ ಕಾರ್ಯವನ್ನು ಪೂರೈಸಲಾಗಿದೆ 
ಕಮಿಷನರ್‌ ಯಾರಾಗಿದ್ದರು; 
(ವಿವರವಾದ ಮಾಹಿತಿ ನೀಡು || ಕ್ರ. ಪ್ರಾ೦ತ್ಯ ಮೂಲ | ರಿ. ಸರ್ವೇ 
ವುದು) ಸಂ ಸರ್ವೇ 
1 ಹಳೇ ಮೈಸೂರು | 1863-1899 | 1900-1917 
ಪ್ರಾಂತ್ಯ 
2 ಮುಂಬೈ ಪ್ರಾಂತ್ಯ 1840-1863 | 1906-1921 
3 |! ಮದರಾಸು ಪ್ರಾಂತ್ಯ | 1863-1904] 1923-1935 
4 ಹೈದರಾಬಾದ್‌ -| 1875-1888 1906-1916 | 
ಪ್ರಾಂತ್ಯ 
5 ಕೊಡಗು ಪ್ರಾಂತ್ಯ 1806-1816 | 1906-1912 
ಮೂಲ ಸರ್ವೆ ಅವಧಿಯಲ್ಲಿ ಆಗಿನ ಮೈಸೂರು 
ಸಂಸ್ಥಾನದಲ್ಲಿ ಶ್ರೀ ಬೌರಿಂಗ್‌ ರವರು ಬ್ರಿಟಿಷ್‌ ಕಮಿಷನರ್‌ 
(ಚೀಫ್‌ ಕಮಿಷನರ್‌) ಆಗಿದ್ದರು. 
ಆ) | ಅಂದಿನ ಕಾಲದಲ್ಲಿ | ಅಂದಿನ ಕಾಲದಲ್ಲಿ ಮಹಾರಾಜರು .ಯಾವುದಾರರು 


ವಿಶೇಷ/ವಿಶಿಷ್ಠ/ಧಾರ್ಮಿಕ/ಸಾಮಾಜಿಕ ಇತ್ಯಾದಿ ಸೇವ 
ಸಲ್ಲಿಸಿದ ಜನರಿಗೆ ಯಾವುದೇ ಒಂದು ಅಥವಾ ಹಲವಾರು 
ಸರ್ವೆ ನಂಬರು /ಭಾಗಶಃ ಗ್ರಾಮ/ಒಂದು ಗ್ರಾ,ಮ/ಗ್ರಾಮಗಳ 
ಗುಂಪುಗಳನ್ನು ಇನಾಂ! ಉಡುಗೊರೆ? ಭಕ್ಲೀಸ್‌ ಆಗಿ 


ಕಂದಾಯ ಆಕರಣೆಯ ನಿಬಂಧನೆಯೊಂದಿಗೆ (ಸಂಪೂರ್ಣ 


ಭಾಗಶಃ ಕಂದಾಯ ವಿನಾಯತಿ, ಇತ್ಯಾದಿ) ನೀಡುತ್ತಿದ್ದರು. 
ಸದರಿ ಜಮೀನುಗಳ ಕುರಿತು ಮೂಲೀ-ಸರ್ವೆ ಕಾಲದಲ್ಲಿ 
ಇನಾಂ ನಿಬಂಧನೆಯಂತೆ ಭೂ ದಾಖಲೆಗಳನ್ನು ತಯಾರಿಸಿ 
ನಿರ್ವಹಿಸಲಾಗಿದೆ. ಇಂತಹ ಗ್ರಾಮ ನಕಾಶೆಗಳಲ್ಲಿ ಗ್ರಾಮದ 
ಹೆಸರಿನ ಮೊದಲು ಜೋಡಿ, ಕಾಯಂಗುತ್ತಾ ಇತ್ಯಾದಿ 
ಸೂಚಕಗಳನ್ನು ನಮೂದಿಸಿ ಗುರಿತುಸಲಾಗಿದೆ. 


<4 


ಜೋಡಿ ಗ್ರಾಮ, ಅಮೃತ ಮಹಲ್‌ 


ಇ) ಭೂದಾಖಲೆಗಳ ಪ್ರಕಾರ ಜೋಡಿ ಗ್ರಾಮ, ಅಮೃತ ಮಹಲ್‌ 
ಕಾವಲ್‌ ಸರ್ವೆಯಲ್ಲಿ ಇವುಗಳ | ಕಾವಲ್‌ ಸರ್ಮೆಯಲ್ಲಿ ಇವುಗಳ ಅರ್ಥ ವಿವರಣೆ ಈ 
ಅರ್ಥ ವಿವರಣೆ ಏವಿದೆ | ಕೆಳಕಂಡಂತಿದೆ 
(ವಿವರವಾದ ಮಾಹಿತಿ |1) ಜೋಡಿ ಗ್ರಾಮ:- ಸರ್ಕಾರದಿಂದ (ಮಹಾರಾಜರಿಂದ) 
ನೀಡುವುದು) ಶೇಕಡಾ 50% ರಷ್ಟು ಕಂದಾಯ ವಿನಾಯತಿ ಪಡೆದ 
1ಕಡಿಮೆ ಕಂದಾಯ ನಿಗಧಿ ಮಾಡಿದ ಧಾರ್ಮಿಕ ದತ್ತಿ 
ಗ್ರಾಮ/ಜಮಿೀೀನು. 

2) ಅಮೃತ ಮಹಲ್‌ ಕಾವಲ್‌:- ಮಹಾರಾಜರು ಸ್ಮಳೀಯ 
ಗೋತಳಿ ಸಂರಕ್ಷಣೆ ಮತ್ತು ಅಭಿವೃದ್ದಿ ಸಲುವಾಗಿ 
ಕಾಯ್ಕಿದಿಸಿದ ಗೋಮಾಳ ಅಥವಾ ಕಾವಲ್‌ ಜಮೀನು. 

ಈ) | ಸರ್ವೆ ಇಲಾಖೆಯಲ್ಲಿ ಬರುವ | ಭೂಮಾಪನ ಇಲಾಖೆಯಲ್ಲಿನ ಪ್ರಮುಖ ದಾಖಲೆಗಳು 


ದಾಖಲೆಗಳು ಯಾವುವು; ಅವುಗಳ 
ಹೆಸರು ಮತ್ತು ಅವುಗಳ 
ಮಹತ್ವವೇನು; (ವಿವರವಾದ 
ಮಾಹಿತಿ ನೀಡುವುದು) 


ಮತ್ತು ಅವುಗಳ ವಿವರಣೆ ಈ ಕೆಳಗಿನಂತಿರುತ್ತದೆ. 

1 ಟಿಷ್ಟಣಿ:-:  ಮೂಲ/ರೀಸರ್ವೆ ಕಾಲದ ಅಳತೆ 
ಸಂದರ್ಭದಲ್ಲಿ ಸ್ನೇಲ್‌ . ಪ್ರಮಾಣಕ್ಕಮುಗುಣಬಾಗಿ 
ಇಲ್ಲದಿರುವ ಕಚ್ಚಾ ನಕ್ಲೆ ರಚಿಸಿ, ಜಮೀನಿನ ಅಳತೆ, 
ಕರಾ, ಖರಾಬು, ಇತ್ಯಾದಿ ವಿವರ ನಮೂದಿಸಿರುವ 
ದಾಖಲೆ. 

2) ಪಕ್ಕಾ ಪುಸ್ತಕ:- ಮೂಲ/ರೀಸರ್ವೆ ಕಾಲದ ಅಳತೆ 

ಸಂದರ್ಭದಲ್ಲಿ ತಯಾರಿಸಿರುವ ಟಿಪ್ಪಣಿಯ ಅಳತೆ 

ಗಳನ್ನು ಪರಿಶೀಲಿಸಿ ನಿಗದಿತ ಸ್ನೇಲ್‌ಗೆ ಅನುಗುಣವಾಗಿ 
ನಕಾಶೆ ತಯಾರಿಸಿ, ವಸಲಾವಾರು ಕ್ಲೇತ್ರದ ಲೆಕ್ಕಾಚಾರ 
ಮಾಡಿ ಸರ್ಮೆ ನಂಬರಿನ ವಿಸ್ತೀರ್ಣ, ಕರಾ ವಿವರ, 
ಜಮೀನಿನಲ್ಲಿರುವ ಕಲ್ಲುಗಳ ಸಂಖ್ಯೆ, ಸರ್ಕಾರಿ/ ಖಾಸಗಿ 
ಇತ್ಯಾದಿ ಮಾಹಿತಿ ದಾಖಲಿಸಿರುವ ಪುಸ್ತಕ. 
ಆಕಾರಬಂದು:- ಒಂದು ಜಮೀನಿನ ಒಟ್ಟು ಕೇತು, 
ಖರಾಬು, ಬಾಬುವಾರು ವಿಂಗಡಣೆ, ನೀರಿನ ಆಶ್ರಯ, 
ಕಂದಾಯದ ಲೆಕ್ಕಾಚಾರ ಇತ್ಯಾದಿ ಮಾಹಿತಿ 
ದಾಖಲಿಸಿರುವ ತಃಖ್ತೆ. 

4) ಅಟ್ಲಾಸ್‌:- ಜಮೀನಿನ ಹಿಸ್ಮಾ ನಕಾಶೆಯನ್ನು ಸೈೇಲ್‌ಗೆ 

ಅನುಗುಣವಾಗಿ ತಯಾರಿಸಿದ ದಾಖಲೆ. 

ಪ್ರತಿ ಪುಸಕ:- ಕಂದಾಯ ನಿಗದಿ ಕುರಿತು ಜಮೀನಿನ 

ನೆಲ ಪ್ರತಿ ಮಾಡಿ ಭಾಗಾಣೆ, ನೀರಿನ ಆಶ್ರಯ, ಪೂಟ್‌ 


(2 
Rr 


(3) 
Res 


ಖರಾಬು ಕರ್ದಾ ವಿವರ, ಇತ್ಯಾದಿ ಮಾಹಿತಿಗಳನ್ನು |. 


ನಮೂದಿಸಿರುವ ದಾಖಲೆ. 

ರೀ-ಕ್ಲಾಸ್‌ ಪ್ರತಿ:- ರೀ-ಕ್ಲಾಸಿಫಿಕೇಷನ್‌ ಸಮಯದಲ್ಲಿ 
ಸರ್ವೆ ನಂಬರಿನಲ್ಲಿನ ಬೆಳೆ ಮತ್ತು ನೀರಿನ ಮೂಲದ 
ಅನುಗುಣವಾಗಿ ಭೂಮಿಯ ತರಹೆಯಲ್ಲಿನ 
ಬದಲಾವಣೆ ಮತ್ತು ಜಮೀನು ಸ್ಥಿತಿಯಂತೆ ಖರಾಬು 


(e)) 
Nes 


ಹೆಚ್ಚಿಸಿರುವ ಅಥವಾ ತಗ್ಗಿಸಿ ನಮೂದಿಸಿರುವ ದಾಖಲೆ. 
ಹಿಸ್ಮಾ ಟಷ್ಪಣಿ: ಹಿಸ್ಪಾ ಸರ್ವೆ ಕಾಲದಲ್ಲಿ 
ಜಮೀನಿನಲ್ಲಿ ಇರುವ ಹಿಸ್ಬಾಗಳ ಅಳತೆ ಮಾಡಿ ಸ್ಕೇಲ್‌ 
ಪ್ರುಮಾಣಕೆ ಇಲ್ಲದಂತೆ ಕಚ್ಹಾ ನಕ್ಷೆ ರಚಿಸಿ ಹಿಸ್ಟಾ 
ವಿಭಾಗಿಸಿ ಅಳತೆ, ಕರ್ದಾ ಖರಾಬು ಹಂಚಿಕೆ ಇತ್ಯಾದಿ 
ವಿವರಗಳನ್ನು ನಮೂದಿಸಿರುವ ದಾಖಲೆ 
ಹಿಸ್ಮಾ ಪಕ್ಕಾ ಪುಸ್ತಕ:-ಹಿಸ್ಲಾ ಸರ್ವೆ ಕಾಲದಲ್ಲಿ ಹಿಸ್ಲಾ 
ತಯಾರಿಸಿರುವ ಟಿಪ್ಪಣಿಯ ಅಳತೆಗಳನ್ನು ಪರಿಶೀಲಿಸಿ 
ನಿಗಧಿತ ಸ್ಕೇಲ್‌ ಅನುಗುಣವಾಗಿ ನಕಾಶೆ ತಯಾರಿಸಿ, |' 
ಹಿಸ್ಪಾವಾರು ಕ್ನೇತ್ರ ದ ಲೆಕ್ಕಾಚಾರ, ಖರಾಬು, 
ಬಾಬುವಾರು ವಿಂಗಡಣೆ ಮಾಡಿ ಸರ್ಮೆ ನಂಬರಿನ 
ವಿಸೀರ್ಣ, ಹಿಸ್ಪಾದಾರರ ವಿವರ ಇತ್ಯಾದಿ ಮಾಹಿತಿ 
ದಾಖಲಿಸಿರುವ ಪುಸಕ. | 
ಗ್ರಾಮ ನಕಾಶೆ:- ಸರ್ವೆ ನಂಬರುಗಳ ಬಾಬ್ದು ಮೂಲ/ 
ರೀಸರ್ವೆ ಸಮಯದಲ್ಲಿ ತಯಾರಿಸಿದ ಟಿಪ್ಪಣಿಗಳನ್ನು 
ಜಂಟಿಯಾಗಿ ನಿಗದಿತ ಸ್ಕೇಲ್‌ಗೆ ಅನುಗುಣವಾಗಿ ರಚಿಸಿ, 
" ಖರಾಬು ಚಿಹ್ನೆ ಗ್ರಾಮದ ಲಾಗು ಗ್ರಾಮಗಳ ವಿವರ 
ಇತ್ಯಾದಿ ವಿವರವನ್ನು ದಾಖಲಿಸಿರುವ ನಕಾಶೆ 
ಯಾಗಿರುತ್ತದೆ. 


Re 
ಖ್‌ 


K 


9 


Rese 


ಉ) | ಈ ದಾಖಲೆಗಳನ್ನು ಡಿಜಿಟಲೀ 
ಕರಣಗೊಳಿಸಲು ಇಲ್ಲಿಯವರೆಗೆ 
ಎಷ್ಟು ಹಣ ಖರ್ಚು ಮಾಡ 
ಲಾಗಿದೆ? (ವಿವರವಾದ ಮಾಹಿತಿ 
`ನೀಡುವುದು) 


ಭೂದಾಖಲೆಗಳ ಸ್ಮ್ಯಾನಿಂಗ್‌ಗಾಗಿ ಕೇಂದ್ರ ಪುರಸ್ಕೃತ 
ಯೋಜನೆಯಡಿ 884.00 ಲಕ್ಷ ರೂಪಾಯಿಗಳನ್ನು ಮತ್ತು 
ಆಕಾರಬಂದುಗಳ ಡಿಜಿಟಲೀತರಣಕ್ಕಾಗಿ DILRMP 
ಯೋಜನೆಯಡಿ ರೂ.32.14 ಲಕ್ಷ ರೂಪಾಯಿಗಳು 
ಸೇರಿದಂತೆ ಒಟ್ಟು 1207.14 ಲಕ್ಷ ರೂಪಾಯಿಗಳನ್ನು 
ಖರ್ಚು ಮಾಡಲಾಗಿದೆ. . 


ಸಂಖ್ಯೆ: ಕಂಇ 19 ಎಸ್‌ಎಸ್‌ಸಿ 2022 


7 NV 
PN 
(ಆರ್‌.ಅಶೋಕ) 
ಕಂದಾಯ ಸಚಿವರು 


